ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸಬೇಕಾಬ' ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು - 


: 06 (237 

: ಶ್ರೀ ಕೆ.ಸಿ. ಕೊಂಡಯ್ಯ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

: 13.09.2021 

: ಮಾನ್ಯ ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಶಾಸ್ತ್ರ ಸಚಿವರು. | 


ವಿವರಗಳೇನು; 


ಸಂ ಪ್ರಶ್ನೆ ಉತ್ತರ 
(ಅ) | ರಾಷ್ಟ್ರೀಯ ಸ್ಪಚ್ಛಗಾಳಿ [ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸ್ಥಚ್ಛೆ ಗಾಳಿ ಕಾರ್ಯಕ್ರ 
ಕಾರ್ಯಕ್ರಮದಡಿ ರಾಜ್ಯದ ಯಾವ ರಾಜ್ಯದ ' ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ-ಧಾರವಾಡ 
ಯಾವ ನಗರಗಳನ್ನು ಹಾಗೂ ಕಲಬುರಗಿ ನಗರಗಳನ್ನು ಗುರುತಿಸಲಾಗಿದೆ. ಎಸ 
ಕಾರ್ಯಕಮದಡಿ 2019ರಿಂದ 2024ರ ಅವಧಿಯಲ್ಲಿ ಮೇ 
ಗುರುತಿಸಲಾಗಿದೆ ಇದಕ್ಕಾಗಿ ನಗರಗಳಲ್ಲಿ 2019ರಲ್ಲಿ ಇದ್ದ ಧೂಳಿನ ಪ್ರಮಾಣವನ್ನು 
.. | ಹಾಕಿಕೊಂಡಿರುವ ಗುರಿಗಳೇನು? - | ತಡ 20 ರಂದ 30ರಷ್ಟು ತಗ್ಗಿಸುವ ಗುರಿ ಹೊಂದಿದೆ. 
18777074 ಗಗ ಸಾರ್ಟ್ಜಕವುದಡ ನಿಗದಪಡನ ಕ ಸಾಧಿಸ 
ನಿಗದಿಪಡಿಸಿಕೊಂಡಿರುವ ಬೆಂಗಳೂರು ಮಹಾನಗರಕ್ಕೆ ಸಂಬಂಧಿಸಿದಂತೆ 44 ಅಂಶಗಳ 
ಗುರಿಗಳನ್ನು ಸಾಧಿಸಲು ಸರ್ಕಾರ ಕಾರ್ಯಯೋಜನೆ ಹಾಗೂ ಉಳಿದ 3 ನಗರಗಳಿಗೆ 27 
ಇದಪಡಿಸಿದ ನಿರ್ಧಿಷ್ಟ ಅಂಶಗಳ ಕಾರ್ಯಯೋಜನೆಯನ್ನು ವಾಯು ಮಾಲಿನ್ಯ 
Ks ನಿಯಂತ್ರಣಕ್ಕೆ ಸಂಬಂಧಪಟ್ಟ ಪ್ರಮುಖ ಇಲಾಖೆಗಳಾದ 
ಕ್ರಿಯಾಯೋಜನೆಯ ಸಂಬಂಧಪಟ್ಟ ಸ್ಥಳಿಯ ಸಂಸ್ಥೆಗಳು, ಸ ಸಾರಿಗೆ ಇಲಾಖೆ, ಆಹಾರ 


ಮತ್ತು ನಾಗರಿಕ ಸರಬರಾಜು. ಇಲಾಖೆ, ಕರ್ನಾಟಕ ರಾಜ್ಯ 


ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ಒಳಗೊಂಡು 
ಕಾರ್ಯಯೋಜನೆ ಸಿದ್ದಪಡಿಸಿದ್ದು ಇವುಗಳನ್ನು ಇಲಾಖೆಗಳು 
ಅನುಷ್ಠಾನಗೊಳಿಸುತ್ತಿವೆ. 

ಇಲಾಖಾವಾರು ಅನುಷ್ಠಾನಗೊಳಿಸಬೇಕಾಗಿರುವ 


ಕಾರ್ಯಯೋಜನೆಯ ಅಂಶಗಳು ಕೆಳಕಂಡಂತಿವೆ: 


ಬಿ.ಬಿ.ಎಂ.ಪಿ! 
ಸ್ಥಳೀಯ 
ಸಂಸ್ಥೆ ಗಳು 
ಸಾರ ಸ್ತ್ರ 
ರಸ್ತೆ ಸುರಕ್ಷತೆ 
ಕರ್ನಾಟಿಕ 


|| ನಿಯಂತ್ರಣ 
ಮಂಡಳಿ 


ಇಂತ್ರೆ ನ್ಯಾಸ ಗಾಳ 'ಕಾರರ್ದಕ್ಷಮ ದ್ರ 
ರಾಜ್ಯಗಳು ಇಲ್ಲಿಯವರೆಗೆ ಬಿಡುಗಡೆ, ಕೀಂದ್ರ ಮಾಫಿಷ್ಯ ದಯೆಂತ್ರಣ ಡೇ ಮುಖೇನ ರಾಜ್ಯ 
ಮಾಡಿದ ಹಾಗೂ ಖರ್ಜು ಮಾಲಿನ್ಯ ನಿಯಂತ್ರಣ. ಮಂಡಳಿಗೆ 2019 ಹಾಗೂ 2021ರಲ್ಲಿ, 
a ಒಟ್ಟು ರೂ.142 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು; . 
ಮಾಡಿದ ಹಣಐನ್ಪಾ' | ದನಂ620-7-2021 ರವರೆಗೆ" ರೂ.268461600/-ಗಳನ್ನಾ' 
K ” - ಖರ್ಚು ಮಾಡಲಾಗಿದೆ ಹಾಗೂ ಬಿ.ಬಿ.ಎಂ.ಪಿಗೆ ವಾಟರ್‌ 
ಸಿಂಕ್ಷರ್ಸ್‌, ಗೀನಿಂಗ್‌ ಹಾಗೂ ಪೇವಿಂಗ್‌ ಕೆಲಸಗಳಿಗಾಗಿ 2019-, 
ನೇ ಸಾಲಿಗೆ ರೂ.222 ಕೋಟಿ ಅನುದಾನ ಬಿಡುಗಡೆ, 
"| ಮಾಡಲಾಗಿದ್ದು, ಇದರಲ್ಲಿ ರೂ.80 ಕೋ ಬಿರ್ಜು! 
ಮಾಡಲಾಗಿದೆ. . ' K 
ಮುಂದುವರೆದು, 2020-21ನೇ ಸಾಲಿಗೆ ಬಿಬಿ.ಎಂ.ಪಿಗೆ : 


» 15ನೇ ಹಣಕಾಸು ಆಯೋಗದಿಂದ ರೂಂ ಕೋಟಿ, 
ಅನುದಾನ ಬಿಡುಗಡೆಯಾಗಿರುತ್ತದೆ, ಸ 


| ಸಂಖ್ಯೆ ಅಪಜೇ 197 ಇಪಿಸಿ 2021 
ಎ. 


(ಆನಹಿಡ್‌' ಸಿಂಗ್‌) 
ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
0 oo ಜೇವಿಶಾಸ್ತ್ರ ಸಚಿವರು. 


ಗ 33 "ಬ 


ಕರ್ನಾಟಕೆ ವಿಧಾನ ಪರಿಷತ್‌ 


ಸೂರ ನಲವತ್ತನೇ ಅಧಿವೇಶನ 
ಗುರುವಾರ, ದಿನಾಂಕ: 16ನೇ 20೧ 
ಏಷಯ: ರಾಷ್ಟ್ರೀಯ ಫೃಜ್ಞಗಾಣ ಕಾರ್ಯಕ್ರಮದಡಿ ರಾಜ್ಯದ ನಗರಗಳನ್ನು ಗುರುತಿ ನಿರ್ಧಿಷ್ಟ ಯಾ 
ಯೋಜನೆಯನ್ನು ರೂನಿಸುವ ಕುರಿತು ದಿನಾಂಕ: ೪3.೦೦.೭೦೭೫ ರ ಹುಕ್ನೆ ಗುರುತಿನ ಪ್ರಶ್ನೆ 
ಸಂಖ್ಯೆ. ೦6೭37) ಕ್ಥೆ ನೀಡಿದ ಉತ್ತರದಿಂದಾಗಿ ಉದ್ಭವಿಸಿದ ಪಿಷೆಯದ ಕುರಿತು 
ಶ್ರೀ.ಕೆ.ಸಿ. ಕೊಂಡಯ್ಯ ಅವರಿಂದ ಅರ್ಧ ಗಂಟಿ ಕಾಲಾವಧಿ ಚರ್ಜೆಗೆ ಇಲಾಖಾ ಉತ್ತರ. 


ಭಿಧಿಭಿಡಿಿ 


(ಅ) ಹನ್ಸಲೆ: 


ಕೇಂದ್ರೀಯ ಮಾಅನ್ಯ ನಿಯಂತ್ರಣ ಮಂಡಳಯ (ಸಿಪಿಸಿಜ) ರಾಷ್ಟ್ರೀಯ ವಾಯು ಗುಣಮಟ್ಟ 
ಮಾಹನ ಕಾರ್ಯಕ್ರಮದ ಅಡಿಯಲ್ವ ಕರ್ನಾಟಕ ರಾಜ್ಯ ಮಾಲನ್ಯ ನಿಯಂತ್ರಣ ಮಂಡಳ 
(ಕರಾಮಾನಿಮಂ) ಯು ರಾಜ್ಯದೆ ಸುತ್ತಮುತ್ತಲ ವಾಯು ಗುಣಮಟ್ಟವನ್ನು 39 ಮಾನವಜಾಲಅತ 
ಉಪಕರಣ ಮತ್ತು 31 ನಿರಂತರ ಮಾಪನ ಉಪಕರಣಗಳ ಮೂಲಕ ಮಾಪನ ಮಾಡುತ್ತಿದೆ 
(PM, PMs, SO, NO, ಅಮೋನಿಯಾ, ಸೀಸ ಮತ್ತು ಕಾರ್ಬೋನ್‌ ಮೋನಾಕ್ಟೈಡ್‌). 
ಮಾಪನದ ವರದಿಗಳನ್ನು ಮಾಸಿಕವಾಗಿ ಕೇಂದ್ರ ಮಾಅನ್ಯ ನಿಯಂತ್ರಣ ಮಂಡಳಯೊಂದಿಗೆ 
ಹೆಂಚಕೊಳ್ಳಲಾಗುತ್ತಿದೆ. 4 


ಕೇಂದ್ರ ಮಾಅನ್ಯ ನಿಯಂತ್ರಣ ಮಂಡಳಯು 2೦11-1೮ರ ಅವಧಿಯ ಮಾಪನ ವರದಿಗಳನ್ನು 
ಆಧರಿಸಿ, ದೇಶದಾದ್ಯಂತ 132 ನಗರಗಳು ನಿಗದಿತ ಮಾನದಂಡಗಳನ್ನು (ಥೂಳನ ಕಣಗಳು) 
ಸಾಧಿಸದ ಕಾರಣ ವಾಯು ಮಾಅಸ್ಯ ಮಿತಿ ಮೀರಿದ ನಸಗರಗಳಕೆಂದು ಗುರುಫಿಸಿದೆ. 
ಕರ್ನಾಟಕದಟ್ಟನ 4 ನಸಗರಗಕು ಅಂದರೆ ಬೆಂಗಳೂರು, ಹುಬ್ಬಳ್ಳ-ಧಾರವಾಡ, ಕಲ್ಬುರ್ಗಿ. 
ದಾವಣಗೆರೆ ನಗರಗಕು ಈ ನಗರಗಳ ಪಟ್ಟಯಲ್ಲ ಸೇರ್ಪಡೆಗೊಂಡಿವೆ. 


ಭಾರತ ಸರ್ಕಾರದ ಪರಿಸರ, ಅರಣ್ಯ " ಮತ್ತು ಹವಾಮಾನ ' ಬದಲಾವಣೆ ಸಜವಾಲಯವು 
ರಾಷ್ಟ್ರೀಯ ಪ್ರಜ್ಞ ಗಾಳ ಕಾರ್ಯಕ್ರಮವನ್ನು 2೦1೨ ರಲ್ಲ ರಾಷ್ಟ್ರೀಯ ಮಟ್ಟದ ಕಾರ್ಯತಂತ್ರವಾಗಿ 
ದೇಶದ ನಗರ ಮತ್ತು ಪ್ರಾದೇಶಿಕ ಮಟ್ಟದಲ್ಲ ವಾಯುಮಾಅನ್ಯ ಮಜ್ಟವನ್ನು ತಗ್ಲಿಸಲು ಉದ್ದೇಶ 
ಹೊಂದಿದ್ದು," ವಾಯು ಗುಣಮಟ್ಟ ಸಾಧಿಸಲಾಗೆದ ನಗರಗಕಣ್ಲ  ಧೂಳನ ಕಣಗಳ 
ಸಾಂದ್ರತೆಯನ್ನು ೭೦19 ರಣ್ತ ಇದ್ದ ಧೂಳನ ಪ್ರಮಾಣವನ್ನು ಮೂಲದಲ್ಲಟ್ಟು, ಶೇಕಡ ೭೦ ರಿಂದ 
ಶೇಕಡ 3೦ ರಷ್ಟು 2೦1೨ ರಿಂದ 2೦೭4 ಕ ವರೆಪಿಗೆ ತಗ್ಲಿಸುವ ಗುರಿ ಹೊಂದಿದೆ. 


(8) 


ಈ ನಿಟ್ಠನಲ್ಲ ಕರ್ನಾಟಕ ರಾಜ್ಯ ಮಾಅಸ್ಯ ನಿಯಂತ್ರಣ ಮಂಡಳಯು ಸಂಬಂಧಪಟ್ಟ 
ಇಲಾಖೆಗಳೊಂದಿಗೆ ಸಮಾಲೋಜಸಿ ಪೆಂಗಳೂರಿಗೆ 44 ಅಂಶಗಳ ಕ್ರಿಯಾ ಯೋಜನೆ ಮತ್ತು 
ಹುಬ್ಬಳ್ಳ-ಧಾರವಾಡ, ಕಲ್ಬುರ್ಗಿ, ದಾವಣಗೆರೆಗೆ 27 ಅಂಶಗಳ ಕ್ರಿಯಾ ಯೋಜನೆಯನ್ನು 
ಸಿದ್ಧಪಡಿಸಿದೆ. ರಾಜ್ಯ ಮಟ್ಟದಣ್ಲ ವಾಯು ಗುಣಮಟ್ಟ ಮಾಸಿಟರಿಂಗ್‌ ಸಮಿತಿ ಮತ್ತು ಕೇಂದ್ರ 
ಮಾಲಅನ್ಯ ನಿಯಂತ್ರಣ ಮಂಡಳಯುಂದ ಕ್ರಿಯಾ ಯೋಜನಸೆಗಳಗೆ ಅನುಮೋದನೆ ಪಡೆದಿದೆ. 


ಸೂಚನೆ: ಈ ಕಾರ್ಯಕ್ರಮದ ಅಡಿಯಲ್ಲ ರಾಜ್ಯದ ಇತರೆ ನಗರಗಳನ್ನು ಛಾರತ ಸರ್ಕಾರವು 
ಸೇರ್ಪಡಿಸಿಲ್ಲ. 


ವಾಯುನಣ್ಲ PM; ಮತ್ತು PM) ಕಣಗಳನ್ನು ತಗ್ಗಿಸುವುದು ಮುಖ್ಯವಾಗಿದೆ. ಈ ಕಣಗಳು 
ತುಂಖಾ ಜಕ್ಕದಾಗಿದೆ ಎಂದು ಗಮೆನಿಸಲಾಗಿದ್ದು, ಇವುಗಕು ನೇರವಾಗಿ ಮಾನವನ 
ಶ್ವಾಸಕೋಶದ ಮೂಲಕ ನಮ್ಮ ರಕ್ತನಾಕಗಕನ್ನು ಸೇರಬಹುದು. 


ನಗರಗಕಲ್ಲ ಧೂಳನ ಕಣಗಳ ಸಾಂದ್ರತೆಯನ್ನು ಹೆಚ್ಚಸಲು ಕಾರಣವಾಗುವ ಮುಖ್ಯ 

ಚಟುವಟಕೆಗಳು ಕೆಳಕಂಡಂತಿವೆ: 
'ಸ್ಥರಧನ ವಸ್ತುಗಳ ಸುಡುಖಕಿ (ಮರ; ಪಲೆ-ಕಸ; ಕಕ್ಷದ್ದಮ `ಇತನ್ಯದಿ) 
ನಗರಗಳೆಣ್ಣ ಎರಡು ಸ್ಟೋಕ್‌ ವಾಹನಗಳ ಬಳಕೆ. 
ನಗರದಣ್ಣ ಜಾಲನೆಯಣ್ಣರುವ ಹೆಚ್ಚು ಮಾಅನ್ಯಕಾರಕ ವಾಹನಗಳು. 
ಸಂಚಾರ ದಟ್ಟಣೆ ಮತ್ತು ರಸ್ತೆ ಧೂಳು. 

- ದಟ್ಟಣೆಗೆ ಕಾರಣವಾಗುವ ರಸ್ತೆಯಣ್ಣ ಗೊತ್ತುಪಡಿಸದ ಸ್ಥಳಗಳಣ್ಲ ವಾಹನಗಳನ್ನು 
ನಿಲ್ಲಸದಿರುವುದು. | 

6. ಯಾಂತ್ರಿಕ ಗುಡಿಸುವ ವಾಹನಗಳನ್ನು ನಿಯೋಜಸುವ ಮೂಲಕ ನಿಯಮಿತವಾಗಿ ' 
ಪ್ರಮುಖ ರಸ್ತೆಗಳಂದ ಧೂಳು ಮತ್ತು "ಹೂಳು ತೆಣೆಯದಿರುವುದು. 

. ನಗರಗಕಲ್ಪ ವಾಹನಗಳಗೆ ಸಾಕಷ್ಟು ಪಾಕಿಂ೯ಗ್‌ ಸೌಲಭ್ಯಗಳಲ್ಲದಿರುವುದು. 

ಅಸಮರ್ಪಕ ಫನ ತ್ಯಾಜ್ಯ ಮತ್ತು ಕಟ್ಟಡ ನಿರ್ಮಾಣ/ಉರುಳಸುವಿಕೆಯ ತ್ಯಾಜ್ಯ 

ನಿರ್ವಹಣೆ ಅಭ್ಯಾಸಗಳು. 

. ಇಂಧನದ ಕಲಬೆರಕೆ. 


0 + ೪N 


m 


[] 


(ಈ ಕಾರ್ಯಕ್ರಮಕ್ನೆ ಧನಸಹಾಯ: 


1 ಕೇಂದ್ರ ಮಾಲಸ್ಯ ನಿಯಂತ್ರಣ ಮಂಡಳಯು ಬಡುಗಡೆ ಮಾಡಿದ ಮೊತ್ತ: 


ಕೇಂದ್ರದ 15ನೇ ಹಣಕಾಸು ಆಯೋಗವು 15 ರಾಜ್ಯಗಳಲ್ಲ ದಶಲಕ್ಷ ಜನ ಸಂಖ್ಯೆ ಮೀರಿದ 42 
ನಗರಗಳೆಣ್ಲ ವಾಯು ಗುಣಮಟ್ಟವನ್ನು ಮೂಲಫೂತ ಸೌಕರ್ಯ ಉನ್ಸತೀಕರಿಸುವ ಮುಖೇನ 
ಸುಧಾರಿಸಲು ಅನುದಾನ ನೀಡುತ್ತಿದೆ. ಕರ್ನಾಟಕದ ಬೆಂಗಳೂರು ಅಂತಹ ನಗರಗಳಲ್ಲ ಒಂದಾಗಿದೆ. 


ಮೇಲಅನ ದಶಲಕ್ಷ ಸಂಖ್ಯೆಯುಳ್ಳ ನಗರಗಳನ್ನು ಹೊರತುಪಡಿಸಿ ಇತರೆ ನಗರಗಳಗೆ ಅಲ್ಪ ಪ್ರಮಾಣದ 
ಹಣವನ್ನು ರಾಷ್ಟ್ರೀಯ ಪ್ರಜ್ಞ ಗಾಅ ಕಾರ್ಯಕ್ರಮದ ಅಡಿ ಅಯಾ ನಗರಕ್ಕೆ ನಿಗಧಿಪಡಿಸಿರುವ 
ಕಾರ್ಯಯೋಜನೆ ಅನುಷ್ಠಾನಗೊಆಸಲು ಅನುದಾನ ನೀಡುತ್ತಿದೆ. 


ನಗರ ಸ್ಥಳೀಯ ಸಂಸ್ಥೆಗಳು. ನಗರಾಭವೃದ್ಧಿ ಪ್ರಾಧಿಕಾರಗಳಂತಹ ರಾಜ್ಯ ಸರ್ಕಾರದ ವಿವಿಧ 
ಇಲಾಖೆಗಳು/ಏಜೆಸ್ಸಿಗಳ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಒಗ್ಗೂಡಿಸುವಿಕೆಯಿಂದ ಹಣ ಸಹ 
ಈ ಕಾರ್ಯಕ್ರಮದ ಅನುಷ್ಠಾನಗೊಳಸಲು ವಿನಿಯೋಗಿಸಬಐಹುದಾಗಿದೆ. 


ರಾಷ್ಟ್ರೀಯ ಶುದ್ಧ ಗಾಆ ಕಾರ್ಯಕ್ರಮದಡಿ ಜಡುಗಡೆ ಮಾಡಲಾದ ಅನುದಾನದ ಏವರಗಚು 


ಅ) ರಾಷ್ಟ್ರೀಯ ಶುದ್ಧ ಗಾಳ ಕಾರ್ಯಕ್ರಮದಡಿ (NCAP) ಕೇಂದ್ರ ಮಾಅಸ್ಯ ನಿಯಂತ್ರಣ 
ಮಂಡಳ ಜಡುಗಡೆ ಮಾಡಿರುವ ಅನುದಾನ ವಿವರಗಳು: 


(ಕೋಟ ರೂ.ಗಳಲ್ಲ) 
ಔ 6,30,00,000/- 
52 52, 00, 000/- 


,32,00,000/- 


1) NCAP 1ನೇ ಕೆಂತು: ಬಡುಗಡೆ ದಿನಾಂಕ :9-9-2019 
2) NCAP 2ನೇ ಕಂತು: ಅಡುಗಡೆ ದಿನಾಂಕ:31-3-2021 


» 6 ವಾಟರ್‌ ಸ್ಟೀಂಕ್ಷೆರ್ಲ್‌ ಬರೀದಿಗಾಗಿ, ಗ್ರೀನಿಂ್‌ ಹಾಗೂ 


ಪೇವಿಂಗ್‌ ಕೆಲಸಗಳಗಾಗಿ (ಅನುದಾನವನ್ನು ಜಚಎಂಪಿಣೆ 
ಬಡುಗಡೆ ಮಾಡಲಾಗಿದೆ) y 


ಣ್ಯ ಹನಗಳ | So 000/- 
4) ಎರಡು PM & PM; ಮಾನವ ಜಾಅತ (NAMP) Wd 83,300/- 
ಉಪಕರಣಗಳನ್ನು ಖರೀದಿಗಾಗಿ(ಕೆಲಬುರ್ಗಿ ನಗರಕ್ಕೆ) 
5) uoದು PMjy & PMs; ಮಾಸವ ಜಾತ (NAMP) ₹3,91,650/- 
- ಉಪಕರಣಗಳನ್ನು ಬರೀದಿಗಾಗಿ(ಹುಬ್ಬಳ್ಲ-ಧಾರವಾಡ ನಗರಕ್ತೆ) 
6) ಒಂದು PMjy & PM; ಮಾನವ ಜಚಾಲಅತ (NAMP) ಫ3,91,650/- 
ಉಪನರಗಳನ್ನು ಬರೀದಿಗಾಗಿ(ದಾವಣಗೆರೆ ಅ 
ಶ್ತ | 2686600 | 600/- 


Temas 


* ಇ ನಿರಂತರ ವಾಯು ಗುಣಮಟ್ಟ ಮಾಪನ ಉಪಕೆರಣಗ! ಖರೀದಿಸಲು ಆದೇಶ ನೀಡಲಾಗಿದೆ. 
ಟ್ರ 


2. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, 15ನೇ ಹಣಕಾಸು 
ಆಯೋಗದ ಅಡಿಯಲ್ಲ ರೂ.೭79 ಕೋಟಗಳನ್ನು. ಜಚಎಂಪಿಗೆ ನಗರಾಭವೃದ್ಧಿ ಇಲಾಖೆ, 
ಕರ್ನಾಟಕ ಸರ್ಕಾರದ ಮೂಲಕ ವಾಯು ಮಾಅನ್ಯವನ್ನು ತಟ್ಗಿಸುವ ಕ್ರಿಯಾ ಯೋಜನೆಯನ್ನು 
ಜಾರಿಗೊಳಸಲು ಬಡುಗಡೆ ಮಾಡಿದೆ. | 


(ಈ) ಕ್ರಿಯಾ ಅಂದುಗಳು: 
ಕಾರ್ಯ ಯೋಜನೆಯಲ್ಲ ನಿಗದಿಪಡಿಸಲಾದ ಕ್ರಿಯಾ ಚಂದುಗಳು ನಿಭಾಯಿಸಬೇಕಾದ 
ನಿರ್ದಿಷ್ಟ ಸಮಸ್ಯೆಗಳಗೆ ಸಂಬಂಧಿಸಿವೆ. ವಿವಿಧ ಇಲಾಖೆಗಳಗೆ ಸಂಬಂಧಿಸಿದ ಕ್ರಿಯಾ ಅಂಡುಗಳ 
ಉದಾಹರಣೆ ಕೆಳಕಂಡಂತಿವೆ: 


#4] coor ಇಲಾಖೆ 


mE 


ಕeರರರವನನರನ 
ಲೇಸ್‌ ಪಸ್ತನ್ನು a] ಅ 
[moss | HONK | 
ನಾಸ್‌ಪಾರ್ಕೀಂಗ್‌ ಸ್ಥಕಗಳೆ 
ವಾಹನ ುವುಸಂಂದ” ಇಲ್ಲ ಹೌದು 
ಮು BEEEHEESEE 


Ey 


ಸಂಖ್ಯೆ: ಅಪಜೇ 197 ಅಪಿ 2021 


ಮಯೂ 


ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ 
ಪ್ರವಾಸೋದ್ಯಮ ಸಚಿವರು. 


